ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 1625(1920) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಆರ್‌. ಧರ್ಮಸೇನ(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 
ವಿಷಯ: ಗೃಹ ನಿರ್ಮಾಣ ಸಹಕಾರ ಸಂಘಗಳು 


(ಅ) ರಾಜ್ಯದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಸಂಖ್ಯೆ ಎಷ್ಟು; ಈ ಎಲ್ಲಾ 
ಸಂಘಗಳಿಗೂ ಮಾನ್ಯತೆ ನೀಡಲಾಗಿದೆಯೇ; 


(ಆ) ಸದರಿ ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು ಅವುಗಳ ಚಟುವಟಿಕೆ, ಹಣಕಾಸಿನ 
ಪರಿಸ್ಥಿತಿ, ನಡೆಸುತ್ತಿರುವ ವಹಿವಾಟಮಿಗಳ ಆಧಾರದ ಮೇಲೆ ಎ.ಬಿ.ಸಿ ಡಿ ಎಂದು ವರ್ಗೀಕರಣ 
ಮಾಡಲಾಗಿದೆಯೇ; 


(೪) ಕಾನೂನುಬಾಹಿರ ಚಟುವಟಿಕೆಗಳ ಕಾರಣದಿಂದ ಎಷ್ಟು ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ವಿರುದ್ಧ ವಿಚಾರಣೆ ನಡೆಯುತ್ತಿದೆ; 


(ಈ) ತಪ್ಪಿತಸ್ಥ ಸಹಕಾರ ಸಂಘಗಳ ವಿರುದ್ದ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಎಷ್ಟು 
ಸಂಘಗಳ ವಿರುದ್ಧ ಸೂಕ ಕಮ ಕೈಗೊಳ್ಳಬೇಕಾಗಿದೆ? (ವಿವರಿಸುವುದು) 


